ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಮಾನ್ಯ ಸದಸ್ಯರ ಹೆಸರು 


ಸ ಸ 
863 


ಶೀ ಕೆ.ಟ.ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) 


ಶಾಲಾ-ಕಾಲೇಜುಗಳು)ಬಗ್ಗೆ 
ಬಸವರಾಜ್‌ ಹೊರಟ್ಟಿರವರ 
ನೇತೃತ್ವದಲ್ಲಿ ಸಮಿತಿಯನ್ನು 


ಯಾವಾಗ ರಚಿಸಲಾಯಿತು; 


ಉತ್ತರಿಸುವ ದಿನಾಂಕ 28.09.2020 
ಉತ್ತರಿಸುವ ಸಚಿವರು ಪ್ರಾಥಮಿಕ & ಪೌಢಕಿಕ್ಷಣ ಹಾಗೂ ಸಕಾಲ ಸಚಿವರು. 
[$3 ಪಶ್ನೆ ಉತ್ತರ 
— ಕ್ಕ ಣಿ 
ಆ ಶಿಕ್ಷಕರುಸುಪನ್ಯಾಸಕರ "ಕಾಲ್ಪನಿಕ | ಶ್ರೀ ಬಸವರಾಜ ಹೊರಟ್ಟಿ ರವರ ಅಧ್ಯಕ್ಷತೆಯಲ್ಲಿ 
ವೇತನ ಬಡ್ತಿ' - (ಅನುದಾನಿತ | ಸಮಿತಿಯನ್ನು  ದಿ:25.09.2014ರಂದು ರಚಿಸಲಾಗಿತ್ತು. 


ಆರ್ಥಿಕ ಪರಿಣಾಮಗಳನ್ನು ಕರಾರುವಕ್ಕಾಗಿ ನಿರ್ಣಯಿಸುವ 
ಸಲುವಾಗಿ ಈ ಸಮಿತಿಯನ್ನು ಪುನರುಜ್ಜೀವನಗೊಳಿಸಿ 
ದಿ:11.07.2017ರಂದು ವಿಶೇಷ ಸದನ ಸಮಿತಿಯನ್ನು ಪುಷರ್‌ 


ರಚಿಸಲಾಗಿದೆ. 


ಸದರಿ ಸಮಿತಿಯು ಯಾವಾಗ 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ವರದಿಯನ್ನು ಸಲ್ಲಿಸಿದೆ; ವರದಿಯು ' 


ಮತ್ತು 
್ತು 


ಸಲ್ಲಿಸಿದ್ದು, 
ಗಮನಕ್ಕೆ 


ಸದರಿ ಸಮಿತಿಯು :17.03.2015 


06.02.2018ರಂದು ಎರಡು ವರದಿಗಳನ್ನು 
ಸರ್ಕಾರದ 


ವರದಿಯಲ್ಲಿನ ಶಿಫಾರಸ್ಸುಗಳು 


ಬಂದಿರುತ್ತವೆ. 
KE 


ಈ ಸಮಿತಿಯ ವರದಿಯ ಜಾರಿ 
ಕುರಿತು ಸರ್ಕಾರದ ನಿಲುವೇನು? 
ಈ ವರದಿಯನ್ನು ಯಾವಾಗ 


ಜಾರಿಗೆ ತರಲಾಗುವುದು; 


ಅನುದಾನ ಸಂಹಿತೆಯ ಪ್ರಕಾರ ಅನುದಾನಕ್ಕೊಳಪಟ್ಟ 
ಸಿಬ್ಬಂದಿಗೆ ಅನುದಾನ ದೊರೆತ ದಿನಾಂಕದಿಂದ ಮಾತ್ರ ಕನಿಷ್ಟ 
ವೇತನ ನಿಗದಿ ಮಾಡಬೇಕೆಂದು ಹಿಂದಿನ ಸೇವಾವಧಿಯನ್ನು 
ಯಾವುದೇ ಸೇವಾ ಸೌಲಭ್ಯಕ್ಕೆ ಪರಿಗಣಿಸುವಂತಿಲ್ಲ. ಈ 
ಸಂಬಂಧ ಸರ್ಕಾರವು ದಿ:01.06.1995 ರಿಂದಲೇ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ಖಾಸಗಿ 
ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳ ಸಿಬ್ಬಂಧಿಗಳ (ವೇತನ, 
ನಿವೃತ್ತಿ ವೇತನ ಮತ್ತು ಇತರೇ ಸೌಲಭ್ಯಗಳ ನಿಯಂತ್ರಣ) 
ಅಧಿನಿಯಮ 2014ನ್ನು ಜಾರಿಗೆ ತರಲಾಗಿದೆ. 

ಈ ಅಧಿನಿಯಮವನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳ 
ರಿಟ್‌ ಅರ್ಜಗಳಾದ 


ಸಿಬ್ಬಂದಿಗಳು  ಪಶ್ನಿಸಿರುವ 


21216/2014ಮತ್ತು 14307/2014 ಮತ್ತು ತತ್ನಂಬಂಧದ 


 ಪ್ರಕರಣಾಸಲಲ್ಲಿ......-ಮಾನ್ಯ-....- ಉಚ್ಛ 


ದಿನಾಂಕ-10.07.2015ರಂದು ನೀಡಿದ ತೀರ್ಪಿನಲ್ಲಿ ಸದರಿ 
ಅಧಿನಿಯಮವನ್ನು “struck down” ಮಾಡಿರತ್ತದೆ. 


ಮೇಲಿನ ಮಾನ್ಯ ನ್ಯಾಯಾಲಯದ . ತೀರ್ಪನ್ನು 


್ನಿ ಪ್ರಶ್ಲಿಸಿ 


ಲ 


| ಕೋಟಿ ಒಂದು ವರ್ಷಕ್ಕೆ ಬೇಕಾದ- ಹೆಚ್ಚುವರಿ 


| ಮೊತ್ತವಾಗುತ್ತದೆ. ಈ ಅನುಕೂಲ ಪಡೆಯುವ ಸಿಬ್ಬಂದಿ 


\ 
ಅನುದಾನರಹಿತ ಸೇವಾವಧಿಯ ಸಂಬಂಧ ನೀಡಬೇಕಾದ ; 


| ಮೇಲ್ಕಂಡ" ಅಂಶಗಳ ' ಹಿನ್ನೆಲೆಯಲ್ಲಿ ಸಮಿತಿಯ 


ಸರ್ಕಾರವು ಮಾನ್ಯ ಉಚ್ಚ ನಿಲಯ ಬೆಂಗಳೂರು ಇಲ್ಲಿ | 


ರಿಟ್‌ ಅಪೀಲ್‌ ಸಂಖ್ಯೆ:2476/2015 ಮತ್ತು 2467/2015ನ್ನು 


ರಿಟ್‌ ಅರ್ಜಿಗಳಲ್ಲಿ ನೀಡಿದ ತೀರ್ಪಿಗೆ 
ದಿಃ27.11.2015ರಂದು ತಡೆಯಾಜ್ಞೆ ನೀಡಿರುತ್ತದೆ . ಸದರಿ 
ತಡೆಯಾಜ್ಞೆಯು ಪ್ರಸ್ತುತ ಜಾರಿಯಲ್ಲಿದ್ದು, ಪ್ರಕರಣವು ಮಾನ್ಯ 
ನ್ಯಾಯಾಲಯದಲ್ಲಿ ಬಾಕಿಯಿರುತ್ತದೆ. 

ಸಮಿತಿಯ ವರದಿ ಮತ್ತು ಇಲಾಖೆಗಳಲ್ಲಿನ ವಾಸವ 
ಕಿಆ೦ಶಗಳನ್ನು ಪರಿಶೀಲಿಸಲಾಗಿ ಹಾಲಿ 


ನೀಡಲಾಗುತ್ತಿರುವ ವೇತನಕ್ಕೆ ಅನುವಾನ ರಹಿತ 


ಪರಿಷ್ಠರಿಸಿದಲ್ಲಿ ಹೆಚ್ಚುವರಿಯಾಗಿ ವಾರ್ಷಿಕವಾಗಿ \ 
ರೂ.359.87/-ಕೋಟಿಗಳ  ಅಸುದಾನವು ಬೇಕಾಗುತ್ತದೆ. 


ಅದರೆ ಅವರಿಗೆ ಹಿಂಬಾಕಿ ಮತ್ತು ಪಿಂಚಣಿಗಾಗಿ ತಗಲುವ 


ಅಂದಾಜು ವೆಚ್ಚವು ಪ್ರಸ್ತಾಪಿತ ರೂ.359.87/-ಕೋಟಿಗಳಲ್ಲಿ 


ಒಳಗೊಂಡಿರುವುದಿಲ್ಲ. ಸದರಿ ಮೊತ್ತವಾದ ರೂ.359.87/- 


ಬ 


ಪೂರ್ಣ ಸೇವಾವಧಿಯಲ್ಲಿ ಪಡೆಯುವ ಮೊತ್ತದ ಒಟ್ಟು 


[ 


ಮೊತ್ತದ ಲೆಕ್ಕಾಚಾರ ಇಲಾಖೆಗಳಲ್ಲಿ ಇನ್ನು ಆಗಿರುವುದಿಲ್ಲ 
ಹಾಗೆಯೇ ನಿವೃತ್ತಿ ಸೌಲಬ್ಯಗಳ ಒಟ್ಟಾರೆ ಆರ್ಥಿಕ ಹೊರೆ | 
ರೂ.1637.61/-ಕೋಟಿಗಳಾಗಿದ್ದು ಇದರ ವರ್ಷವಾರು 
ಆರ್ಥಿಕ ಹೊರೆ ಸಹ ಲೆಕ್ಕಹಾಕಿರುವುದಿಲ್ಲ , ಈ ಎರಡೂ | 
ಮೊತ್ತಗಳ ಮಾಹಿತಿಯನ್ನು  ಸಂಗ್ರಹಿಸಲಾಗು್ತಿದೆ. 

| 


'ವೇತನ ಬಾಕಿ ಮೊತ್ತ. ರೂ308354 ಕೋಟಿಗಳೆಂದು 


ಅಂದಾಜಿಸಲಾಗಿದೆ. | 


"ಶಿಫಾರಸ್ಸುಗಳನ್ನು ಜಾರಿಗೆ ತರುವಲ್ಲಿ' ನಿರ್ದಿಷ್ಟ ನಿಲುವನ್ನು” 


ತಳೆಯಲು ಸರ್ಕಾರಕ್ಕೆ ಸಾದ್ಯವಾಗಿರುವುದಿಲ್ಲ. 


ಸಂಜ: 


ಪ278ಎಸ್‌ಇಎಸ್‌2020 


ಚಾ 


pe ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಡ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


— 


